ಕರ್ನಾಟಕ ವಿಧಾನ ಪರಿಷತ್ತು 


"ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತ್‌ ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 

ಉತ್ತರಿಸುವ ಸಚಿವರು 


177 

ಶ್ರೀ ಎನ್‌. ಅಪ್ಲಾಜಗೌಡ 
07-12-2020 

ಮಾನ್ಯ ಸಮಾಜ ಕಲ್ಯಾಣ ಸಚಿವರು. 


ತ ಪ್ರಶ್ನೆ ಉತ್ತರ 
ಅ) | ಮೆಂಡ್ಯೆ ಜಲ್ಲಾ ವ್ಯಾಪ್ತಿಯೆಲ್ಲ| `` 2೦೦8-೦9 ರಿಂದ ಈವರೆವಿಗೂ `'ಸಮಾಜ 
ಅಪೂರ್ಣಗೊಂಡಿರುವ ಡಾ॥ ಬ.ಆರ್‌ | ಕಲ್ಯಾಣ ಇಲಾಖೆಯ ವತಿಯಂದ ಮಂಡ್ಯ ಜಲ್ಲೆಗೆ 179 
ಅಂಬಖೇಡ್ಡರ್‌ ಭವನಗಳು ಮತ್ತು ಬಾಬು | ಭವನಗಳನ್ನು ಮಂಜೂರು ಮಾಡಲಾಗಿರುತ್ತದೆ. ಈ 
ಜಗಜೀವನ್‌ ರಾಮ್‌ ಭವನಗಳ ಸಂಖ್ಯೆ | ಪೈಕಿ 73 ಭವನಗಳು ಪೂರ್ಣಗೊಂಡಿದ್ದು, 106 
ಎಷ್ಟು: (ತಾಲ್ಲೂಕುವಾರು ವಿವರ | ಫವನಗಳು ಅಪೂರ್ಣಗೊಂಡಿರುತ್ತವೆ. ತಾಲ್ಲೂಕುವಾರು 
ನೀಡುವುದು) ವಿವರಗಳನ್ನು ಅನುಬಂಧದಲ್ಲ ನೀಡಿದೆ. 
ಈರ ಫವನಗನು ಹಾವ ತವರನನರನ ಇಷಾರ್ನಗಾರಡರವ ರರ ಧವನ ಪಾರ 
ಅಪೂರ್ಣಗೊಂಡಿವೆ; ಯಾವ | ಭವನಗಳ ನಿರ್ಮಾಣ ಕಾಮಗಾರಿಗಳು ವಿವಿಧ 
ಅವಧಿಯೊಳಗೆ ಹಂತಗಕಲ್ಪ ಪ್ರಗತಿಯಲ್ಪದ್ದು, 19 ಭವನಗಳ ನಿರ್ಮಾಣ 
ಪೂರ್ಣಗೊಳಸಲಾಗುವುದು; ಕಾಮಗಾರಿಯನ್ನು ಪ್ರಾರಂಭಸಬೇಕಾರುತ್ತದೆ. 
ಉಳದಂತೆ, 7 ಭವನಗಳಗೆ ಸಂಬಂಧಿಸಿದಂತೆ ನಿವೇಶನ 
ಳು ನ ಸರ್ಕಾರದ ಮುಂದಿನೆ ಮೃಸ್ಯ್ಯಗಳದ್ದು, ಖಾಕಿ ೮ ಗ್ರಾಮಗಳಲ್ಪ ಹೋಬಳ 
ಈ ಮಟ್ಟದ ಭವನಗಳನ್ನು ನಿರ್ಮಾಣ ಮಾಡಲು ಜಲ್ಲಾ 
ಮಟ್ಟದಲ್ಲ ಪ್ರಸ್ತಾವನೆಗಳು ಸ್ಟೀಕೃತಗೊಂಡಿರುತ್ತವೆ. 
ಭವನಗಳ ಭೌತಿಕ ಮತ್ತು ಆರ್ಥಿಕ ಪ್ರಗತಿಯನ್ನು 
ಆಧರಿಸಿ ಮಂಜೂರಾತಿ ಮೊತ್ತಕ್ಕೆ ಅನುಗುಣವಾಗಿ, ಬಾಕಿ 
ಅನುದಾನ ಜಡುಗಡೆ ಮಾಡಿ, ಕಾಮಗಾರಿಗಳನ್ನು 
ಶೀಘ್ರವಾಗಿ ಪೂರ್ಣಗೊಳಸಲು ಕ್ರಮವಹಿಸಲಾಗುವುದು. 


ಸಕಇ 464 ಪಕವಿ 2೦೭೦ 


ಬ. ಶ್ರೀರಾಮುಲು) 
ಮಾನ್ಯ ಸಮಾಜ ಕಲ್ಯಾಣ ಸಚಿವರು. 


ಪ್ರಶ ಗ್ಗ ಸಂಖ್ಯೆ: 177ಕ್ಕೆ ಸಂಬಂಧಿಸಿದಂತೆ ಮಂಡ್ಯ ಜಲ್ಲೆಯಲ್ಲ ಅಪೂರ್ಣಗೊಂಡಿರುವ ಡಾ! ಜ.ಆರ್‌ 
ಅಂಬೇಡ್ಕರ್‌ ಮತ್ತು ಡಾ। ಬಾಬು ಜಗಜೀವನರಾಮ್‌ ಭವನಗಳ ತಾಲ್ಲೂಕುವಾರು ಮಾಹಿತಿಗೆ ಅನುಬಂಧ 


es | 
ಹಾಸ್ಯ ಡಾ ಜ.ಆರ್‌ ಅಂಬೇಡರ್‌ ಚ|: 
ಭವನಗಳ a ಜಗಜೀವನರಾಮ್‌ ಒಟ್ಟು ಭವನಗಳ ಸಂಖ್ಯೆ 
$ ಘವನಗಳ MON 


2 
ಪಟ್ಟಣ 2 


